ಕರ್ನಾಟಿಕ ವಿಧಾನ ಪರಿಷತ್ತು 


ಹ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1219 
ಸದಸ್ಯರ ಹೆಸರು ಶ್ರೀ ಪಿ.ಆರ್‌.ರಮೇಶ್‌ 
(ನಾಮ ನಿರ್ದೇಶಸ ಹೊಂದಿದವರು) 
ಉತ್ತರಿಸುವ ದಿನಾಂಕ 22.09.2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

br] ಪ್ರಶ್ನೆ ಉತ್ತರ 

(ಅ) |ಸರ್ವೆ ನಂ:20/ಪಿ2 ಮತ್ತು 14 
ಮರಡಿಪುರ ಗ್ರಾಮ, ನಾಗಮಂಗಲ | ಮರಡಿಪುರ ಗ್ರಾಮದ ಸ.ನಂ.20/ಪಿ2 
ತಾಲ್ಲೂಕು, ಮಂಡ್ಯ ಜಿಲ್ಲೆ, ಇಲ್ಲಿನ | ಹೆಚ್ಚುವರಿಯಾಗಿ ಆರ್‌ಟಿಸಿ ಬರುತ್ತಿರುತ್ತದೆ. 
ಗೋಮಾಳ ಗುಂಡುತೋಪು | ಮರಡಿಪುರ ಗ್ರಾಮದ ಸ.ನಂ.14ರ ಜಮೀನು 
ಜಮೀನನ್ನು ಎಷ್ಟು ಜನ ರೈತರು | ಗುಂಡುತೋಪು ಜಮೀನಾಗಿದ್ದು, ಇಬ್ಬರು ರೈತರು 
ಒತ್ತುವರಿ ಮಾಡಿಕೊಂಡಿದ್ದಾರೆ; | ಒತ್ತುವರಿ ಮಾಡಿಕೊಂಡಿರುತ್ತಾರೆ. 

(ಸಂಪೂರ್ಣ ಮಾಹಿತಿ ನೀಡುವುದು) . 

(ಆ) ಅಕ್ರಮವಾಗಿ ಒತ್ತುವರಿ | ಅಕ್ರಮವಾಗಿ ಉಪಯೋಗಿಸುತ್ತಿರುವ ರೈತರಿಗೆ 
ಮಾಡಿಕೊಂಡಿದ್ದ ರೈತರ ವಿರುದ್ದ| ನೋಟೀಸ್‌ ನೀಡಿ ತೆರವುಗೊಳಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮವೇನು; | ಕ್ರಮಗಿಸಲಾಗುತ್ತಿದೆ. ಶ್ರೀಮತಿ ದೇವಮ್ಮ ಕೋಂ 
ಒತ್ತುವರಿ ಜಮೀನನ್ನು ಎಷ್ಟು ಜನ.| ಕೆಂಪೇಗೌಡ ರವರು ಒತ್ತುವರಿ ಮಾಡಿಕೊಂಡಿದ್ದ 
ರೈತರು ಸರ್ಕಾರಕ್ಕೆ | 0-08-00 ಗುಂಟೆ ಜಮೀನನ್ನು ಸರ್ಕಾರಕ್ಕೆ 
ಬಿಟ್ಟುಕೊಟ್ಟಿದ್ದಾರೆ: ಹಾಗೂ ಇನ್ನು | ಬಿಟ್ಟುಕೊಟ್ಟಿರುತ್ತಾರೆ. ಇನುಳಿದಂತೆ ಒಬ್ಬ ರೈತರಾದ 
ಎಷ್ಟು ಜನ ಅಕ್ರಮ ಜಮೀನನ್ನು | ಶ್ರೀ ರಂಗಪ್ಪ ಬಿನ್‌ ಹೇಮಗಿರಿಗೌಡ ಇವರು 0-01-08 
ಉಪಯೋಗಿಸುತ್ತಿದ್ದಾರೆ; (ಸಂಪೂರ್ಣ | ಗುಂಟೆ ಜಮೀನನ್ನು ಅಕ್ರಮವಾಗಿ 
ಮಾಹಿತಿ ನೀಡುವುದು) ಉಪಯೋಗಿಸುತ್ತಿದ್ದಾರೆ. 

(ಇ) ಅಕುಮವಾಗಿ ಉಪಯೋಗಿಸುತ್ತಿರುವ | ಅಕ್ರಮವಾಗಿ ಉಪಯೋಗಿಸುತ್ತಿರುವ ರೈತರಿಗೆ 
ರೈತರನ್ನು ಯಾವಾಗ ಖಾಲಿ | ನೋಟೀಸ್‌ ನೀಡಿ ತೆರವುಗೊಳಿಸಲು 
ಮಾಡಿಸಲಾಗುವುದು ಹಾಗೂ ಎಷ್ಟು | ಕ್ರಮಗಿಸಲಾಗುತ್ತಿದೆ. 
ಜನ ಭೂಮಿಯನ್ನು | 1. ಶ್ರೀಮತಿ ದೇವಮ್ಮ ಕೋಂ ಕೆಂಪೇಗೌಡ ರವರು 
ಉಪಯೋಗಿಸುತ್ತಿರುವರು? ಒತ್ತುವರಿ ಮಾಡಿಕೊಂಡಿದ್ದ ಜಮೀನನ್ನು 
(ಸಂಪೂರ್ಣ ಮಾಹಿತಿ ನೀಡುವುದು) ಬಿಟ್ಟುಕೊಟ್ಟಿರುತ್ತಾರೆ. 

2 ಶ್ರೀ ರಂಗಪ್ಪ ಬಿನ್‌ ಹೇಮಗಿರಿಗೌಡ ರವರು 
ಅಕ್ರಮವಾಗಿ ಜಮೀನನ್ನು 
ಉಪಯೋಗಿಸುತ್ತಿರುತ್ತಾರೆ. 

(ಕಡತ ಸಂಖ್ಯೆ:ಕ೦ಇ 45 ಎಲ್‌ಜಿವೈ 2021) 
ಹ 
( ಅಶೋಕ) 
ಕಂದಾಯ ಸಚಿವರು 


